ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


271 


ಸದಸ್ಯರ ಹೆಸರು 


[ಶ್ರೀ ಆರ್‌, ಪ್ರಸನ್ನಕುಮಾರ್‌ (ಸ್ಮಳೀಯ ಸಂಸ್ಥೆ 


| ಕ್ಷೇತ್ರದಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾ೦ಕ 


03.02.2021 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಸಂ. 


ಯ NN ! 


ಉತ್ತರ 


ಅ) 


ಕೃಷಿ ಕ್ಲೇತ್ರ ಮತ್ತು ರೈತರಲ್ಲಿ 
ಭರವಸೆ ಮೂಡಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 
(ವಿವರ ನೀಡುವುದು) 


ಕೃಷಿ ಕೇತ್ರ ಮತ್ತು ರೈತರಲ್ಲಿ ಭರವಸೆ ಮೂಡಿಸಲು ಕೃಷಿ ಇಲಾಖೆ 
ವತಿಯಿಂದ 
ವಿವರಗಳನ್ನು ಅನುಬಂಧ-1ರಲ್ಲಿ 
ಯುವಜನತೆ ಕೃಷಿಯತ್ತ ಹೊರಳುವಂತೆ ಮಾಡಲು ಕೃಷಿ ಇಲಾಖೆ 
ವತಿಯಿಂದ ರೂಪಿಸಿರುವ 
| ಅನುಬಂಧ-2ರಲ್ಲಿ ನೀಡಲಾಗಿದೆ. 
| ಜಲಾನಯನ 
| ಚಟುವಟಿಕೆಯನ್ನು ಉತ್ತೇಜಿಸಲು ರೈತರ ಉತ್ಪಾದನೆ ವೃದ್ಧಿಸಲು, 
ಕೃಷಿಕರ ಬೆಳೆಗಳೆಗೆ ಸರಳ ಹಾಗೂ ಸುವ್ಯವಸ್ಥಿತ ಮಾರುಕಟ್ಟೆ 
ಒದಗಿಸಲು ಬೆಳೆಗಳಿಗೆ ಸೂಕ್ತ ಬೆಲೆ ಒದಗಿಸಿಕೊಡಲು ಮತ್ತು 
ರೈತರನ್ನು ಆರ್ಥಿಕವಾಗಿ ಸಬಲನೊಳಿಸುವ ನಿಟ್ಟಿನಲ್ಲಿ ಸರ್ಕಾರವು 
| 2018-19ನೇ ಸಾಲಿನಿಂದ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ 
ಸಮಗ್ರ ಕೃಷಿ ಅಭಿವೃದ್ದಿ ಮತ್ತು 
ಉತ್ಪಾದಕರ 

ಅನುಷ್ಠಾನಗೊಳಿಸುತ್ತಿದೆ. 


ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳ 
ನೀಡಲಾಗಿದೆ. ಇದಲ್ಲದೆ, 


ಕಾರ್ಯಕ್ರಮಗಳ ವಿವರಗಳನ್ನು 
ಯೋಜನೆಯಲ್ಲಿ 


ಅಭಿವೃದ್ದಿ ಕೃಷಿ 


2019-20ನೇ ಸಾಲಿನಿಂದ ರೈತ 


ಸಂಸ್ಥೆಗಳು ಯೋಜನೆಗಳನ್ನು 


ಕೃಷಿ ಕ್ಲೇತ್ರಕ್ಕ ಉದ್ದಿಮೆ | 
ಸ್ವರೂಪ ವೀಡುವ ಬಗ್ಗೆ 
ಸರ್ಕಾರದ' ಯೋಜನೆಗಳೇನು? | 
(ಪೂರ್ಣ ವಿವರ ನೀಡುವುದು) 


ರಾಜ್ಯದ ಕೃಷಿಕರಲ್ಲಿ ಹೂಡಿಕೆಯ ಅರಿವನ್ನು'ಮೂಡಿಸುವುದರ 
ಜೊತೆಗೆ ರೈತರನ್ನು/ ಅನ್ನೇಷಕರನ್ನು 1 ಸಂಶೋಧಕರನ್ನು 
ಹೂಡಿಕದಾರರನ್ನಾಗಿ ಪ್ರೋತ್ಸಾಹಿಸಿ ಅವರುಗಳನ್ನು 
ಸವೋದ್ಯಮಿಗಳಾಗಿ ರೂಪಿಸಲು ಕರ್ನಾಟಕ ರಾಜ್ಯದ ಕೃಷಿ 
ನವೋದ್ಯಮ ವೀತಿಯನ್ನು ಹಾಗೂ ಕಾರ್ಯಾಚರಣೆಯ 
ಮಾರ್ಗಸೂಚಿಗಳನ್ನು ತಯಾರಿಸುವ: 


ಸಿದ್ದಪಡಿಸಲಾಗಿರುತ್ತದೆ. 


2020ರ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯ ಮಂತ್ರಿಗಳು 
ನೀರಿನ ಭದ್ರತೆ, ಭೂ ಸಂಚಯ ಮತು; ಸಾಮೂಯಿಕ 
ಕೃಷಿಯನ್ನು ಪ್ರೋತ್ಸಾಹಿಸಲು, ಸೂಕ್ಷ್ಮ ನೀರಾವರಿ ಕೃಷಿಕರ 
ಉತ್ತೇಜನ, ಕೃಷಿ ಉತ್ಸನ್ನ ಸಂಸ್ಕರಣೆ, ಮಾರುಕಟ್ಟೆಯ 
ಪ್ರೋತ್ಸಾಹ ಮತ್ತು ಕೃಷಿ ಹಾಗೂ ತೋಟಗಾರಿಕೆಯನ್ನು 
ಉದ್ದಿಮೆಯಾಗಿ ಪರಿಗಣಿಸಲು ನಮ್ಮ ಸರ್ಕಾರವು ಹೊಸ ಕೃಷಿ 
ನೀತಿಯನ್ನು ಜಾರಿಗೆ ತರಲಿದೆ ಎಂಬುದಾಗಿ ಫೆ ಈ 


ನೋಷಿಸಿದ್ದು, ಈ 
ಅವ್ವಯ ಹೊಸೆ ಕೃಷಿ ನೀತಿಯನ್ನು ರೂಪಿಸಲು ಅಪರ ಮುಖ್ಯ 
ಕಾರ್ಯದರ್ಶಿ ಮತ್ತು ಅಬಿವೃದ್ದಿ ಆಯುಕರ ಅಧ್ಯಕ್ಷತೆಯಲ್ಲಿ 
ಎಲ್ಲಾ ಪಾಲುದಾರರನ್ನೊಳಗೊಂಡಂತೆ ಉನ್ನತ ಮಟ್ಟದ 
ಸಮಿತಿಯನ್ನು ರಚಿಸಲಾಗಿದ್ದು, ನೀತಿಯ ತಯಾರಿಕ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದ. 


ಸಲುವಾಗಿ ಉನ್ನತ । 
ಮಟ್ಟದ ಕಾರ್ಯ ಪಡೆಯನ್ನು ರಚಿಸಿದ್ದು, ಕರಡು ನೀತಿಯನ್ನು. 


ಜಲಾನಯನ : ಅಭಿವೃದ್ದಿ ಯೋಜನೆಗೆ" ಸಂಬಂಧಿಸಿದಂತೆ 

ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ಕೃಷಿ 

ಅಭಿವೃದ್ದಿ(PPP-1AD): 
ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕೃಷಿಯ 
ಉತ್ಪಾದನೆಯಿಂದ ಹಿಡಿದು ಬಳಕೆಯ ಹಂತದವರೆಗೂ 
ಸಂಪೂರ್ಣ ಮೌಲ್ಯವೃದ್ಧಿ ಸರಪಳಿಯನ್ನು ಸೂಕ್ತ ಮಧ್ಯಸ್ಲಿಕೆ 
ತಾಂತ್ರಿಕತೆಗಳನ್ನು. ಅಳವಡಿಸಿಕೊಳ್ಳುವುದರ ' ಮೂಲಕ 
ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಹಾಗೂ 
ಕೊಯ್ಲಿನೋತ್ತರ ನಷ್ಟವನ್ನು ಕಡಿಮೆಗೊಳೆಸುವುದು ಈ 
ಯೋಜನೆಯ. ಉದ್ದೇಶಬಾಗಿರುತ್ತದೆ. ಈ ಯೋಜನೆಯಿಂದ 
ರೈತರಿಗೆ ನೇರ ಮಾರುಕಟ್ಟೆ ಬೆಂಬಲವನ್ನು ನೀಡುವುದರ 
ಮೊಲಕ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಲಿಸುವುದಲ್ಲದೆ, 
ಸರಿಯಾದ ಸಮಯದಲ್ಲಿ ಮಾರುಕಟ್ಟೆಯಿರಿದ ರೈತರು 
ಉತ್ಪಾದಿಸುವ ಬೆಳೆಗೆ ಸೂಕ್ತ ಬೆಲೆಯನ್ನು 
ದೊರಕಿಸಿಕೊಡಬಹುದಾಗಿದೆ, 


ರೈತ ಉತ್ಪಾದಕರ ಸಂಸ್ಥೆಗಳು (POs): 

ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಸಣ್ಣ 
ಹಾಗೂ ಅತಿ ಸಣ್ಣ ರೈತರು ತಮ್ಮ ಉತ್ಪನ್ನಗಳನ್ನು 
ಮಾರುಕಟ್ಟೆ ಮಾಡುವಲ್ಲಿ ಒಬ್ಬಂಟಿಯಾಗಿ ಎದುರಿಸುವ 
ಹಲವಾರು ಸವಾಲುಗಳನ್ನು ಪರಿಹರಿಸಬಹುದು. ರೈತ 
ಉತ್ಪಾದಕರ ಸಂಸ್ಥೆಗಳು ಸ್ಥಳೀಯ ರೈತ ಸಮುದಾಯದ 
ಸಂಧಾನ ಸಾಮರ್ಥ್ಯವನ್ನು ಹಾಗೂ ವ್ಯವಹಾರಿಕ 
ಪಾಲುದಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಮೂಲಕ ರೈತರ 
ಆರ್ಥಿಕ ಹಾಗೂ ಔದ್ಯಮಿಕ ಸಂಭಾವ್ಯ ಶಕ್ತಿಯನ್ನು 
ಸಡಿಲಿಸುವಂತೆ ಮಾಡಬಹುದಾಗಿದೆ. ಈ ಸಂಸ್ಥೆಗಳಿಂದ 
ಉತ್ಪಾದಕರ ಬೇಡಿಕೆಗೆ ಅನುಗುಣವಾಗಿ ಹಾಗೂ ಮೌಲ್ಯ 
ಸರಪಳಿಯ ಪದ್ದತಿಯನ್ನು ಅಳವಡಿಸುವ ಮೂಲಕ 
ಉತ್ಪಾದಕರ ಆರ್ಥಿಕ ಹಾಗೂ ಸಾಮಾಜಿಕ ಲಾಭಗಳನ್ನು 
ಹೆಚ್ಚಿಸಬಹುದಾಗಿದೆ. 


ಸಂಖ್ಯೆ: AGRI-ACT/21/ 2021 


ead 


ಕೃಷಿ ಸಚಿವರು 


1 


NN 
Rio 


3 


4 


5 


) 


p 


uot} 


ped 


ಅನುಬಂದ- 1 


ಕೃಷಿ ಕೇತ ಮತ್ತು ರೈತರಲ್ಲಿ ಭರವಸೆ ಮೂಡಿಸಲು ಕೃಷಿ ಇಲಾಖೆಯಿಂದ 
ಅನುಷ್ಠಾಸಗೊಳಿಸುತ್ತಿರುವ ಯೋಜನೆಗಳ ವಿವರಗಳು 


ಬಿತ್ತನೆ ಬೀಜಗಳ ಪೂರೈಕೆ: ಈ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇ. 50 
ಹಾಗೂ ಪರಿಶಿಷ್ಟ ಜಾತಿ! ಪಂಗಡದ ರೈತರಿಗೆ ಶೇ.75 ರ ರಿಯಾಯಿತಿ ದರದಲ್ಲಿ ಭತ, ರಾಗಿ, 
ಜೋಳ, ಮುಸುಕಿನ ಜೋಳ, ಸಜ್ಜೆ, ತೊಗರಿ, ಕಡಲೆ, ಹೆಸರು, ಉದ್ದು, ಅಲಸಂದೆ, 
ನೆಲಗಡಲೆ, ಸೂರ್ಯಕಾಂತಿ, ಸೋಯಾ ಅವರೆ, ಹತ್ತಿ ಇತ್ಯಾದಿ ಬೆಳೆಗಳ ಪ್ರಮಾಣಿತ/ ನಿಜ 
ಚೀಟಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗುವುದು. 
ಸಸ್ಯ ಸಂರಕ್ತಣೆ: ಈ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಬೆಳೆಯುವ, ಕೃಷಿ ಬೆಳೆಗಳನ್ನು 
ಬಾಧಿಸುವ ಕೀಟಿ ರೋಗಗಳ ನಿರ್ವಹಣೆ ಹಾಗೂ ಸಂಗ್ರಹಿಸಿದ ಧಾನ್ಯಗಳನ್ನು ಕಿೀಟ- 
ರೋಗಗಳಿಂದ ಸಂರಕ್ಷಿಸಲು ತಾಂತಿಕತೆ/ ತಂತ್ರಜ್ಞಾನ ನೀಡುವುದು. ಇಲಾಖೆಯಲ್ಲಿ 
ಅನುಷ್ಠ್ಮಾನಗೊಳಿಸುತ್ತಿರುವ ಬೀಜ, ರಸಗೊಬ್ಬರ ಮತ್ತು ಕೀಟಿನಾಶಕ ಕಾಯ್ದೆ ಮತ್ತು 
ಕಾನೂನು ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಮ್ಠಾನಗೊಳಿಸಲಾಗುವುದು. ಜೈವಿಕ 
ಪೀಡೆನಾಶಕಗಳು ಮತ್ತು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಎಲ್ಲಾ ವರ್ಗದ ರೈತರಿಗೆ ಶೇ.50 
ಸಹಾಯಧನವನ್ನು ನೀಡಲಾಗುತ್ತಿದೆ. ಇದಲ್ಲದೆ, ಬೀಜೋಪಚಾರ ಅಂದೋಲನ ಮತ್ತು 
ಸುರಕ್ಲಿತ ಕೀಟಿನಾಶಕಗಳ ಬಳಕೆ ಬಗ್ಗೆ ಎಲ್ಲಾ ರೈತರಿಗೆ ತರಬೇತಿಗಳನ್ನು 
ಆಯೋಜಿಸಲಾಗುತ್ತದೆ. 
ಮಣ್ಣಿನ ಸತ್ತ್ವ ಹೆಚ್ಚಿಸುವಿಕೆ : ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಉತ್ಪಾದಕತೆಯನ್ನು 
ಹೆಚ್ಚಿಸಲು ಜೈವಿಕ ಗೊಬ್ಬರಗಳು, ಲಘುಪೋಷಕಾಂ೦ಶಗಳು, ಜಿಪ್ಸಂ, ಕೃಷಿ 
ಸುಣ್ಣ/ಡೊಲೋಮೈಟ್‌, ಹಸಿರೆಲೆ ಗೊಬ್ಬರ ಬೀಜ, ಎರೆಹುಳು ಗೊಬ್ಬರ, ಸಾವಯವ 
ಗೊಬ್ಬರಗಳನ್ನು ಸಾಮಾನ್ಯ ವರ್ಗದ ರೈತರಿಗೆ ಶೇ.50 ಹಾಗೂ ಪರಿಶಿಷ್ಠ ಜಾತಿ/ ಪಂಗಡದ 
ರೈತರಿಗೆ ಶೇ75ರ ಸಹಾಯಧನದಡಿ ನೀಡುವುದರ ಜೊತೆಗೆ ಬಯೋಡೈಜೆಸ್ನರ್‌ ಘಟಕ 
ಮತ್ತು ಎರೆಹುಳು ಗೊಬ್ಬರ ಉತ್ಪಾದನೆ ಘಟಕ ಸ್ಥಾಪನೆಗೆ ಸಾಮಾನ್ಯ ವರ್ಗದ ರೈತರಿಗೆ 
ಶೇ50 ಹಾಗೂ ಪರಿಶಿಷ್ಠ ಜಾತಿ/: ಪಂಗಡದ ರೈತರಿಗೆ ಶೇ75ರ ಸಹಾಯಧನವನ್ನು 
ನೀಡಲಾಗುತ್ತಿದೆ. 
ಕೃಷಿ ಯಾಲತ್ರೀಳೆರಣ ಮತ್ತು ಕೃಷಿ ಸಂಸ್ಕರಣೆ :: ಈ ಕಾರ್ಯಕ್ರಮದಡಿ ರೈತರು 
ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಾಗೂ ಕೃಷಿ ಕಾರ್ಮಿಕರ ಮೇಲಿನ 
ಅವಲಂಬನೆಯನ್ನು ಕಡಿಮೆ ಮಾಡಲು ಕೃಷಿ ಯಂತೋಪಕರಣಗಳಿಗೆ ಸಹಾಯಧನ 
ಒದಗಿಸಲಾಗುವುದು (ಸಾಮಾನ್ಯ ವರ್ಗದ ರೈತರಿಗೆ ಶೇ. 50 ಮತ್ತು ಪರಿಶಿಷ್ಟ ಜಾತಿ/ 
ಪಂಗಡದ ರೈತರಿಗೆ ಶೇ.90) ಸಣ್ಣ ಟ್ರ್ಯಾಕ್ಸರ್‌ ಖರೀದಿಗೆ ಪರಿಶಿಷ್ಟ ಜಾತಿ/ ಪಂಗಡದ 
ರೈತರಿಗೆ ಸಣ್ಣ ಟ್ರ್ಯಾಕ್ಟರುಗಳಿಗೆ ರೂ.3.00ಲಕ್ಷ ಸಹಾಯಧನ ನೀಡಲಾಗುವುದು. ಕೃಷಿ 
ಸಂಸ್ಕರಣೆ ಘಟಕಗಳು ಮತ್ತು ಟಾರ್ಪಾಲೀನ್‌ ಗಳಿಗೆ ಸಾಮಾನ್ಯ ವರ್ಗದ ರೈತರಿಗೆ ಪೇ. 50 
ಮತ್ತು ಪರಿಶಿಷ್ಟ ಜಾತಿ! ಪಂಗಡದ ರೈತರಿಗೆ ಶೇಂಂರ ಸಹಾಯಧನವನ್ನು 
ನೀಡಲಾಗುತದೆ. 
ಕೃಷಿ ಯಂತ್ರಧಾರೆ: ರಾಜ್ಯದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಕಾಲದಲ್ಲಿ ಕೃಷಿ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವಾಗುವಂತೆ, ಕಡಿಮೆ ಬಾಡಿಗೆ ದರದಲ್ಲಿ ಭೂಮಿ 
ಸಿದ್ದತೆಯಿಂದ ಕೊಯ್ದು ಮತ್ತು ಸಂಸ್ಕರಣೆಗೆ ಉಪಯುಕಳವಾಗುವ ವಿವಿಧ ಕಷಿ 
ಯಂತ್ರೋಪಕರಣಗಳನ್ನು ರೈತರಿಗೆ ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸಲು 
ಅವಕಾಶ ಕಲ್ಪಿಸಲು ಹೋಬಳಿ ಕೇಂದ್ರಗಳಲ್ಲಿ ಆಯ್ದ ಸಂಸ್ಥೆಗಳ ಸಹಯೋಗದೊಂದಿಗೆ 
ಕೃಷಿ ಯಂತ್ರಧಾರೆ (ಕೃಷಿ ಯಂತ್ರೋಪಕರಣ ಬಾಡಿಗೆ ಆದಾರಿತ ಸೇವಾ) ಕೇಂದ್ರಗಳನ್ನು 
ತೆರೆಯಬಾಗಿರುತ್ತದೆ. - 


6) ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ: ಸಾವಯವ ಭಾಗ್ಯ 
ಯೋಜನೆಯಡಿ ಸಾವಯವ ಕೃಷಿ ಪದ್ಮತಿಗೆ ಅಳವಡಿಸಿರುವ ಪ್ರದೇಶವನ್ನು ಸಾವಯವ 
ಗುಂಪು ಪ್ರಮಾಣೀಕರಣಕಿ ಒಳಪಡಿಸಲು ಸಹಾಯಧನ ನೀಡಲಾಗುವುದು. ಇದಲ್ಲದೆ, 
ಶೂನ್ಯ ಬಂಡವಾಳ ಕೃಷಿ ಉತ್ಪಾದನಾ ಪದ್ದತಿಯನ್ನು ಕೃಷಿ ವಿಶ್ವವಿದ್ಯಾನಿಲಯಗಳ 
ಮೂಲಕ ಮೈಜ್ಞಾನಿಕವಾಗಿ ಮೌಲ್ಯೀಕರಿಸಲು ಅನುದಾನವನ್ನು ಕಲ್ಪಿಸಲಾಗಿದೆ. 

7 ರೈತ ಸಿರಿ: ಈ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು 
ಪ್ರೋತ್ಸಾಹಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಿರಿಧಾನ್ಯಗಳಾದ ನವಣೆ, 
ಹಾರಕ, ಕೊರಲೆ, ಸಾಮಿ, ಊದಲು ಬೆಳೆಗಳನ್ನು ಬೆಳೆದ ಎಲ್ಲಾ ವರ್ಗದ ರೈತರಿಗೆ ಪ್ರತಿ 
ಹೆಕ್ಟೇರಿಗೆ -ರೂ.10000/-ದಂತೆ ಗರಿಷ್ಟ ಎರಡು ಹೆಕ್ಟೇರುಗಳಿಗೆ ಪ್ರೋತ್ಸಾಹಧನವನ್ನು 
ನೇರ ನಗದು ವರ್ಗಾವಣೆ ಮೂಲಕ ನೀಡಲಾಗುವುದು. 
ಪ್ರಧಾನ ಮಂತಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ: ಭಾರತ ಸರ್ಕಾರದ ಪ್ರಧಾನ 
ಮಂತ್ರಿ ಕಿಸಾನ್‌ ಸಮ್ಮಾನ್‌ ಬಿಧಿ ಯೋಜನೆಯಡಿ ಸಾಗುವಳಿ ಭೂಮಿ ಹೊಂದಿರುವ 
ಎಲ್ಲಾ ಅರ್ಹ ರೈತರಿಗೆ ವಾರ್ಷಿಕರೂ. 6000/-ಗಳ ನಗದನ್ನು ರೂ.2000/-ಗಳಂತೆ 
ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು. ಕೇಂದ್ರ. ಸರ್ಕಾರದ 
ಪಿ.ಎಂ,ಕಿಸಾನ್‌ ಯೋಜನೆಯ ಎಲ್ಲಾ ಅರ್ಹ ರೈತರಿಗೆ ದಿನಾ೦ಕ 14.08.2019 ರಿಂದ ರಾಜ್ಯ 
ಸರ್ಕಾರವು ಹೆಚ್ಚುವರಿಯಾಗಿ ರೂ.4000/ಗಳನ್ನು ಎರಡು 'ಕಂತುಗಳಲ್ಲಿ ಆರ್ಥಿಕ 
ಸೆರವನ್ನು ಪಿ.ಎಂ.ಕಿಸಾನ್‌-ಕರ್ನಾಟಿಕ ಯೋಜನೆಯಡಿ ನೀಡಲಾಗುತ್ತಿದೆ. 

ಕರ್ನಾಟಿಕ ರೈತ ಸುರಕ್ಷಾ ಪ್ರಧಾನ ಮಂತಿ ಫಸಲ್‌ ಬಿಮಾ ಯೋಜನೆ: ಈ 

ಯೋಜನೆಯಡಿ ಪ್ರಕೃತಿ ಬಿಕೋಪಗಳು, ಕೀಟಿಗಳು ಮತ್ತು ರೋಗಗಳಿಂದಾಗಿ ಯಾವುದೇ 

ಅಧಿಸೂಚಿತ ಬೆಳೆ ವಿಫಲವಾದ ಪಕ್ಷದಲ್ಲಿ ರೈತರಿಗೆ ವಿಮಾ ರಕ್ಷಣೆ ಮತ್ತು ಹಣಕಾಸು 
ಬೆಂಬಲ ನೀಡಲಾಗುವುದು. ರೈತರಿಗೆ ನೀಡುವ ವಿಮಾ ಕಂತಿನ ರಿಯಾಯಿತಿಯಲ್ಲಿ ರಾಜ್ಯ 
ಸರ್ಕಾರದ ಪಾಲನ್ನು ನೀಡಿ ಬೆಳೆ ವಿಮಾ ನಷ್ಠ ಪರಿಹಾರವನ್ನು ಇತ್ಯರ್ಥಪಡಿಸಲು. 

ಅಮವು ಮಾಡಲಾಗುವುದು. p 

10) ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪ೦ಡಿತ್‌ ಪ್ರಶಸ್ತಿ: ರಾಜ್ಯದ ರೈತರಲ್ಲಿ ಹೆಚ್ಚಿನ ಉತ್ಪಾದನೆ 
ಮಾಡುವ ಮನೋಭಾವ ಉಂಟುಮಾಡಲು ರಾಜ್ಯ ಜಿಲ್ಲಾ ಹಾಗೂ ತಾಲ್ಲೂಕು 
ಮಟ್ಟದಲ್ಲಿ ಸ್ಪರ್ಧೆಗಳನ್ನು. ಏರ್ಪಡಿಸಿ ಬಹುಮಾನಗಳನ್ನು(ಕೃಷಿ ಪ್ರಶಸ್ತಿ) 
ನೀಡಲಾಗುವುದು. ಕೃಷಿ ಕ್ಲೇತ್ರದಲ್ಲಿ ಅಮೂಲ್ಯ ಅನ್ನೇಷಣೆ ಹಾಗೂ ಸೃಜನಾತ್ಮಕ 
ಕಾರ್ಯಗಳನ್ನು ಕೈಗೊಂಡ ರೈತರನ್ನು ಗುರುತಿಸಿ, ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು 
ನೀಡಲಾಗುವುದು. 

1) ಬೆಳೆ ಸಾಲೆ ಸಹಾಯಧನ: ಈ ಯೋಜನೆಯಡಿ ರಾಜ್ಯದ ರೈತರಿಗೆ ನೀಡಿದ ಬೆಳೆ 
ಸಾಲ/ಅಲ್ಲಾವಧಿ ಸಾಲವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡಿದ ರೈತರಿಗೆ 
ಶೇ.1ರ ಬಡ್ಡಿ ರಿಯಾಯಿತಿಯನ್ನು(ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಬ್ಯಾಂಕುಗಳು ಹಾಗೂ 
ಪ್ರಾದೇಶಿಕ ಗ್ರಾಮಿಣಾಭಿವೃದ್ಧಿ ಬ್ಯಾಂಕುಗಳ ಮೂಲಕ) ನೀಡಲಾಗುವುದು. 

12) ಕೃಷಿ ಬೆಲೆ ಆಯೋಗ: ಕೃಷಿ ಉತ್ಪನ್ನಗಳಿಗೆ ಉತ್ತಮ ಪ್ರತಿಫಲ ಬೆಲೆ ಒದಗಿಸಲು, 
ಮಾರುಕಟ್ಟೆ ಮೂಲ ಸೌಕರ್ಯವನ್ನು ಉತ್ತಮಗೊಳಿಸಲು, ಬೆಲೆ ಮತ್ತು ಬೆಲೇಯೇತರ 
ಕ್ರಮಗಳಿಂದ ಮಾರುಕಟ್ಟೆ ಸ್ಲಿರೀಕರಿಸಲು ಹೆಚ್ಚಿನ ಉತ್ಪಾದನೆ ಸಮಯದಲ್ಲಿ 
ಮಾರುಕಟ್ಟೆ ಮಧ್ಯೆ ಪ್ರವೇಶ ಮಾಡಲು, ರೈತರಿಗೆ ಲಾಭದಾಯಕೆ ಬೆಲೆ ಪಡೆಯುವುದಕ್ಕಾಗಿ 
ಚೌಕಾಶಿ ಸಾಮರ್ಥ್ಯ ಮತ್ತು ಮಾರುಕಟ್ಟೆ' ಸುಧಾರಣೆ, ಬೆಳೆ ವಿಮೆ, ಇ-ವ್ಯಾಪಾರ 
ಇತ್ಯಾದಿಗಳ ಬಗ್ಗೆ ಅಧ್ಯಯನ ಕೈಗೊಂಡು ಸರ್ಕಾರಕ್ಕೆ ಸಲಹೆ/ಶಿಫಾರಸ್ತು ಮಾಡುವ 
ಸಲುವಾಗಿ ಕೃಷಿ ಬೆಲೆ ಆಯೋಗವನ್ನು ರಚಿಸಲಾಗಿರುತ್ತದೆ. 


8 


Ne 


9 


Rue} 


13) ಕೃಷಿ ಅಬಿಯಾನ- "ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ": ಈ ಕಾರ್ಯಕ್ರಮದಡಿ 
ಹೋಬಳಿ ಮಟ್ಟದಲ್ಲಿ ಕೃಷಿ ಮತ್ತು ಸಂಬಂಧಿಸಿದ ಇಲಾಖೆಗಳಾದ ಜಲಾನಯನ 
ಅಭಿವೃದ್ಧಿ ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಅರಣ್ಯ, ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಇಲಾಖೆಗಳ ಸಮಗ್ರ ಕೃಷಿ ಮಾಹಿತಿ ಮತ್ತು ಈ ಎಲ್ಲಾ ಇಲಾಖೆಗಳಿಂದ 
ಅನುಷ್ಠಾನಗೊಳಿಸಲಾಗುತಿರುವ ವಿವಿಧ ಯೋಜನೆಗಳ ಮಾಹಿತಿಯನ್ನು ಏಕ ಗವಾಕ್ಲಿ 
ವಿಸ್ತರಣಾ ಪದ್ಧತಿಯಲ್ಲಿ ಪ್ರಚಾರ ನೀಡಲಾಗುವುದು. 

14) ಕಷಿ ಮೇಳ ಮತ್ತು ವಸ್ತುಪ್ರದರ್ಶನ: ಇದರಡಿ ರೈತರಿಗೆ ಸುಧಾರಿತ 
ತಾಂತಿಕತೆಗಳನ್ನು ತಲುಪಿಸಲು ಸ್ಥಳೀಯ ಜಾತೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ 
ಇಲಾಖೆಗಳ ಚಟಿವಟೆಕೆಗಳ ಕುರಿತು ಪರಿಣಾಮಕಾರಿಯಾಗಿ ಪ್ರಚುರಪಡಿಸಲು ವಸ್ತು 
ಪ್ರದರ್ಶನ/ ಕಾರ್ಯಾಗಾರ/ ಮೇಳ/ ಸಿಂಪೋಸಿಯಂಗಳನ್ನು ರಾಷ್ಟ್ರ, ”ಅಲಂತರ ರಾಜ್ಯ, 
ರಾಜ್ಯ, ಜಿಲ್ಲಾ, ತಾಲ್ಲೂಕು ಮಟ್ಟಿದಲ್ಲಿ ಮತ್ತು ಸ್ಥಳೀಯವಾಗಿ ಏರ್ಪಡಿಸಲಾಗುವುದು. 

15) . ಕೃಷಿ. ವಾರ್ತಾ ಪಫಟಿಕ: ರಾಜ್ಯ, ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಕೃಷಿಗೆ 
ಸಂಬಂಧಿಸಿದ ವಿಸ್ತರಣಾ ಸಾಹಿತ್ಯಗಳು/ ಕೃಷಿ ಸಂಬಂಧಿತ ತಾಂತ್ರಿಕ ಪುಸ್ತಕ ಮುದ್ರಣ, 
ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರಗಳ ಮೂಲಕ ನೇರ ಫೋನ್‌-ಇನ್‌ 
ಕಾರ್ಯಕ್ರಮಗಳು, ವಿವಿಧ ಮಾಧ್ಯಮಗಳ ಮೂಲಕ ಜಾಹೀರಾತು/ ಪ್ರಕಟಿಣೆ ಮತ್ತು 
ಇನ್ನಿತರೆ ಪ್ರಚಾರ ಕಾರ್ಯಗಳನ್ನು ಸದರಿ ಯೋಜನೆಯಡಿ ಕೈಗೊಳ್ಳಲಾಗುಪುದು. 

16) ತರಬೇತಿ ಕಾರ್ಯಕ್ರಮಗಳು: .ಈ ಯೋಜನೆಯಡಿ ಕೃಷಿ ವಿಸರಣಾ ಅಧಿಕಾರಿಗಳ 
ನಿರ್ವಹಣಾ ಸಾಮರ್ಥ್ಯ ಮತ್ತು ರೈತರ/ ರೈತ ಮಹಿಳೆಯರ ವೃತ್ತಿ ಸಾಮರ್ಥ್ಯವನ್ನು 
ಹೆಚ್ಚಿಸಲು ಕೃಷಿ ತಾಂತ್ರಿಕತೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ತರಬೇತಿಗಳನ್ನು ಹಾಗೂ 
ಅಧ್ಯಯನ ಪ್ರವಾಸಗಳನ್ನು ಆಯೋಜಿಸಲಾಗುವುದು. 

1೫ ಮಣ್ಣು ಆರೋಗ್ಯ ಕಾರ್ಯಕ್ರಮ: ರಾಜ್ಯದಲ್ಲಿ ಕೃಷಿ ಹಿಡುವಳಿ ಹೊಂದಿರುವ 
ಎಲ್ಲಾ, ರೈತರಿಗೆ ಮಣ್ಣು ಪರೀಕ್ಷೆ ಶಿಫಾರಸ್ಸುಗಳನ್ನು ಒಳಗೊಂಡ ಮಣ್ಣು ಆರೋಗ್ಯ 
ಚೀಟಿಗಳನ್ನು ವಿತರಿಸಲಾಗುತ್ತಿದೆ. ಮಣ್ಣು ಆರೋಗ್ಯ ಚಿಟಿ ಶಿಫಾರಸ್ಪಿನ ಅನ್ನಯ 
ಪ್ರಾತ್ಯಕ್ಕಿಕೆಗಳನ್ನು ಕೈಗೊಳ್ಳಲು ರಿಯಾಯಿತಿ ದರದಲ್ಲಿ ರಸಗೊಬ್ಬರ. ಸಾವಯವ 
ಗೊಬ್ಬರ, ಜೈವಿಕ ಗೊಬ್ಬರ, ಲಪುಪೋಷಕಾಂಶ ಮಣ್ಣು 'ಸುಧಾರಕಗಳನ್ನು ಗರಿಷ್ಟ 
ರೂ.2500/-( ಒಂದು ಹೇಕ್ನೇರಿಗೆ ಸಹಾಯಧನ ವೀಡಲಾಗುತ್ತದೆ. ಈ ಕಾರ್ಯಕ್ರಮವನ್ನು 
ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಮೊದಲು 'ಮಾದರಿ ಗ್ರಾಮಗಳಲ್ಲಿ ಮಾತ್ರ 
ಅನುಷ್ಮಾನಗೊಳಿಸಲಾಗುತ್ತಿದೆ. ಇದಲ್ಲದೆ, ಗ್ರಾಮ ಮಟ್ಟಿದ ಮಣ್ಣು ಪರೀಕಾ 
ಘಟಕಗಳನ್ನು ಸ್ಥಾಪಿಸಲು ಶೇ.75ರ ಸಹಾಯಧನ (ರೂ375ಲಕ್ಷು ನೀಡಲಾಗುತ್ತಿದೆ. 

18) ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ: ಈ ಯೋಜನೆಯಡಿ ಬತ್ತ, 
ದ್ವಿದಳಧಾನ್ಯ, ನ್ಯೂಟ್ರಿ ಸಿರಿಧಾನ್ಯ, ಎಣ್ಮೆಕಾಳು, ಕಬ್ಬು ಮತ್ತು ಹತ್ತಿ ಬೆಳೆಗಳ 
ಉತ್ಪಾದನೆಯನ್ನು ಹೆಚ್ಚಿಸಲು ಆಧುನಿಕ ತಾಂತ್ರಿಕತೆಗಳ ಗುಚ್ಡ್‌ ಪ್ರಾತ್ಯಕ್ಷಿಕೆಗಳನ್ನು 
ಆಯೋಜಿಸುವುದರ ಜೊತೆಗೆ ಬತ್ತ ದ್ವಿದಳಧಾನ್ಯ, ನ್ಯೂಟಿ ಸಿರಿಧಾನ್ಯ ಉತ್ಪಾದನೆಗೆ ' 
ಬಿತ್ತನೆ ಬೀಜ, ಅಲಘು ಪೋಷಕಾಂಶಗಳು, ಜೈವಿಕ ಗೊಬ್ಬರಗಳು, ಸಸ್ಯ ಸಂರಕ್ಷಣಾ 
ರಾಸಾಯನಿಕಗಳು, ಜಿಪ್ಪಂ/ ಕೃಷಿ ಸುಣ್ಣ, ಕೃಷಿ ಉಪಕರಣಗಳು, ತುಲತುರು ನೀರಾವರಿ 
ಘಟಕಗಳ ಅಳವಡಿಕೆಗೆ ಶೇ50ರ ಸಹಾಯಧನವನ್ನು ನೀಡಲಾಗುತ್ತದೆ. ಇದಲ್ಲದೆ, 
ದೃಢೀಕೃತ ಬಿತ್ತನೆ ಬೀಜದ ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ದ್ವಿದಳಧಾನ್ಯ 
ಬೆಳೆಗಳಲ್ಲಿ ಪ್ರತಿ ಕ್ವಿಂಟಾಲಿಗೆ ರೂ.5000/- ಮತ್ತು ಸಿರಿಭಧಾಸ್ಯಗಳಿಗೆ ರೂ.30೦೦/- 
ಪ್ರೋತ್ಸಾಹ ಧನ ನೀಡಲಾಗುತ್ತದೆ. 


19) ಮುಖ್ಯಮಂತ್ರಿಯವರ ಸೂಕ್ಷ ನೀರಾವರಿ ಯೋಜನೆ: ರಾಜ್ಯದಲ್ಲಿ ಲಭ್ಯವಿರುವ 
ನೀರನ್ನು ಸಮರ್ಥ ಮತ್ತು ಸಮರ್ಪಕ ಬಳಕೆಗೆ ಪ್ರೋತ್ಸಾಹಿಸಲು ಹಾಗೂ ಮಿತ 
ಬಳಕೆಯಿಂದ ಅಧಿಕ ಇಳುವರಿ ಪಡೆಯಲು ಹಾಗೂ ಸೂಕ್ಷ್ಮ (ಹನಿ/ತು೦ತುರು) ನೀರಾವರಿ 
ಪದ್ದತಿಯ ಅಳವಡಿಕೆಗೆ ಎಲ್ಲಾ ವರ್ಗದ ರೈತರಿಗೆ 20 ಹೆಕ್ಟೇರ್‌" ಪ್ರದೇಶದವರೆಗೆ ಶೇ.90 
ರಷ್ಟು ಹಾಗೂ 20೦ಹೆಕ್ಟೇರಿಗಿಂತ ಮೇಲ್ಪಟ್ಟು 5.0ಹೆಕ್ಟೇರ್‌ ಪ್ರದೇಶದವರೆಗೆ ಶೇ.45ರ 
ಸಹಾಯಧನವನ್ನು ನೀಡಲಾಗುತ್ತಿದೆ. | 

20) ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ: ಈ ಯೋಜನೆಯಡಿ ಕೃಷಿ ಮತ್ತು 
ಸಂಬಂಧಿಸಿದ ವಲಯಗಳಲ್ಲಿ ಹೆಚ್ಚಿನ ಸಾರ್ವಜನಿಕ ಹೂಡಿಕೆಗಾಗಿ ರಾಜ್ಯಗಳನ್ನು 
ಪ್ರೋ(ತ್ಸಾಹಿಸಲಾಗುತ್ತದೆ. ಜಿಲ್ಲಾ ಕೃಷಿ ಯೋಜನೆಗಳಲ್ಲಿ. ಸ್ಥಳೀಯ ಆದ್ಯತೆಗಳು / 
ಅವಶ್ಯಕತೆಗಳು/ ಬೆಳೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು, ಹೊಸ 
ತಾಂತ್ರಿಕತೆಗಳನ್ನು ಅಳವಡಿಸಿ, ಮುಖ್ಯ ಬೆಳೆಗಳ ಉತ್ಪಾದಕತೆಯಲ್ಲಿ ಇರುವ ವ್ಯತ್ಯಯದ 
ಪ್ರಮಾಣವನ್ನು ಕಡಿತಗೊಳಿಸಲು, ಕೃಷಿ ಮತ್ತು ಸಂಬಂಧಿತ ವಲಯಗಳ ಎಲ್ಲಾ 
ಅವಶ್ಯಕತೆಗಳನ್ನು ತೆಗೆದುಕೊ೦ಡು ಉತ್ಪಾದನೆ! ಉತ್ಪಾದಕತೆಯ ವಿವಿಧ ಘಟಕಗಳಲ್ಲಿ 
ಬದಲಾವಣೆ : ತರಲು ಮತ್ತು ರೈತರಿಗೆ ಹೆಚ್ಚಿನ ಲಾಭಾಂಶ ದೊರಕಿಸಿಕೊಡಲು 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಈ ಸಂಬಂಧ, ಕೃಷಿ ಮತ್ತು ಕೃಷಿ 
ಸಂಬಂಧಿತ ಇಲಾಖೆ/ ಸಂಸ್ಥೆಗಳಿಂದ ' ಕಾರ್ಯಕ್ರಮಗಳನ್ನು ಅನುಷ್ಠಾನ 
ಮಾಡಲಾಗುತ್ತದೆ. 

21) ಕೃಷಿ ವಿಸ್ತರಣೆ ಉಪ ಅಭಿಯಾನ: ವಿಸ್ತರಣಾ ಸುಧಾರಣೆಗಳಿಗಾಗಿ ರಾಜ್ಯ ವಿಸರಣಾ 
ಕಾರ್ಯಕ್ರಮಗಳಿಗೆ ಬೆಂಬಲ ಯೋಜನೆಯು ವಿಸ್ತರಣಾ ಪದ್ದತಿಯನ್ನು ರೈತರೇ 
ಮುನ್ನಡೆಸುವ ಹಾಗೂ ರೈತರಿಗೆ ಉತ್ತರದಾಯಿತ್ವವಾಗಬೇಕಾದ ಯೋಜನೆಯಾಗುವ 
ಗುರಿಯನ್ನು ಹೊಂದಿದೆ. ಭಾಗವಹಿಸುವಿಕೆ ಆಧಾರದ ಮೇಲೆ ವಿಸ್ತರಣಾ 
ಸುಧಾರಣೆಗಳನ್ನು ಜಾರಿಗೆ ತರಲು ಮತ್ತು ರೈತರಿಗೆ ತಂತ್ರಜ್ಞಾನವನ್ನು ಹೊಸ ಸಾಂಸ್ಥಿಕ 
ವ್ಯವಸ್ನೆ ಮೂಲಕ ಪ್ರಸರಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟಿದಲ್ಲಿ ಕೃಷಿ ತಂತ್ರಜ್ಞಾನ 
ನಿರ್ವಹಣಾ ಸಂಸ್ಥೆ(ATMಸ)ಿಯನ್ನು ಅಸ್ತಿತ್ವಕೆ ತರಲಾಗಿದೆ. ಈ ಯೋಜನೆಯಡಿಯಲ್ಲಿ 
ಭಾರತ ಸರ್ಕಾರ ನಿಗದಿಪಡಿಸಿರುವ ಮಾರ್ಗಸೂಚಿಯಂತೆ ಅಧಿಕಾರ/ ರೈತರ ತರಬೇತಿ, 
ಪರಿಚಯ ಪ್ರವಾಸ, ಪ್ರಾತ್ಯಕ್ಷಿಕೆ, ರೈತರ ಗುಂಪು ರಚನೆ, ಕೃಷಿ ಪಾಠಶಾಲೆ, ಕೃಷಿ ಮೇಳ, 
ಕ್ಷೇತ್ರೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ. 

22 ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ: ಈ ಯೋಜನೆಯ ಉದ್ದೇಶ ಕೃಷಿ 
ಯಂತ್ರೋಪಕರಣಗಳ ಬಳಕೆಯಿಂದ ಸಾಗುವಳಿ ವಿಸ್ತೀರ್ಣದಲ್ಲಿ ಯಾಂತ್ರೀಕೃತ 
ಶಕ್ತಿಯನ್ನು ಪ್ರತಿ ಹೆಕ್ಟೇರಿಗೆ 20ಕಿಲೋ ವ್ಯಾಟ್‌ ಗಳಷ್ಟು ಹೆಚ್ಚಿಸುವುದಾಗಿದೆ. ಇದರಡಿ 
ಕೃಷಿ ಯಂತ್ರೋಪಕರಣಗಳನ್ನು. ಪಡೆಯಲು ಹಣಕಾಸಿನ ನೆರವು, ಬಾಡಿಗೆ ಆಧಾರಿತ 
ಸೇವಾ ಕೇಂದ್ರಗಳಿಗೆ. ಗ್ರಾಮ ಮಟ್ಟದ ಯಂತ್ರೋಪಕರಣಗಳ ಬ್ಯಾಂಕ್‌! ಹೈಟೆಕ್‌ 
ಉಪಕರಣಗಳ ಹಬ್‌ ಗಾಗಿ ಹಣಕಾಸಿನ ನೆರವು ನೀಡಲಾಗುವುದು. 

23) ಬಿತ್ತನೆ ಬೀಜ ಉಪ ಅಭಿಯಾನ: ಆಈ ಯೋಜನೆಯಡಿ ಸರ್ಕಾರಿ ಸ್ವಾಮ್ಯದ 
ಸಂಸ್ಥೆಗಳ ಮೂಲಕ ರಾಜ್ಯ ಬೀಜೋತ್ಪಾದನಾ ಕೇಂದ್ರಗಳ ಬಲವರ್ಧನೆ, ಬೀಜ ಪರೀಕ್ಷಾ 
ಪ್ರಯೋಗಾಲಯಗಳ ಬಲವರ್ಧನೆ, ಬೀಜ ಪ್ರಮಾಣನಾ ಸಂಸ್ಥೆಗಳಿಗೆ ಬೆಂಬಲ, 
ಬೀಜೋಪಚಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಈ 
ಯೋಜನೆಯನ್ನು ಸರ್ಕಾರಿ ಸಾಮ್ಯ ಸಂಸ್ಥೆಗಳು! ರಾಜ್ಯ ಕೃಷಿ/ತೋಟಗಾರಿಕೆ 
ವಿಶ್ವಬಿದ್ಯಾನಿಲಯಗಳಿಂದ ಅನುಷ್ಠಾನಗೊಳಿಸಲಾಗುವುದು. 


24) ಮಳೆಯಾಶ್ರಿತ ಪ್ರದೇಶ ಅಬಿವೃದ್ದಿ: ಈ ಕಾರ್ಯಕುಮದಡಿಯಲ್ಲಿ ಮಳೆಯಾಶಿತ 
ಪ್ರದೇಶದಲ್ಲಿ ರೈತರ ಕ್ಲೇತ್ರದಲ್ಲಿ ಸಮಗ ಕೃಷಿ ಪದ್ಧತಿಯನ್ನ ಪ್ರೋತ್ಸಾಹಿಸಲು. ಬಹು ಬೆಳೆ 
ಪದ್ಮತಿ, ಅಂತರ ಬೆಳೆ, ಮಿಶ್ರಬೆಳೆ (ಏಕಡಳ: ಧಾನ್ಯ, ದ್ವಿದಳಧಾನ್ಯ ಮತ್ತು ಎಣ್ಣೆಕಾಳು 
ಆಧಾರಿತ) ಪದ್ಧತಿಗಳು, ತೋಟಗಾರಿಕೆ ಆಧಾರಿತ, ಪಶುಸಂಗೋಪನೆ ಆಧಾರಿತ, ಕೃಷಿ 
ಅರಣ್ಯ ಆಧಾರಿತ ಬೆಳೆ ಪದ್ಧತಿಗಳ ಅನುಷ್ಠಾನ, ಮಣ್ಣು ಮತ್ತು ನೀರು ಸಂರಕ್ಷಣಾ 
ಕ್ರಮಗಳು, ಮೌಲ್ಯವರ್ಧನೆ ಮತ್ತು ಸಂಪನ್ಮೂಲಗಳ ಸಂರಕ್ಷಣೆ ಮುಂತಾದ 
ಘಟಕಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ರೈತರ ಆದಾಯವನ್ನು 
ಹೆಚ್ಚಿಸುವುದರ ಜೊತೆಗೆ ಬರ,.ನೆರೆ ಮತ್ತು ಇತರೆ ಹವಾಮಾನ್ಯ ವೈಪರೀತ್ಯಗಳನ್ನು 
ಎದುರಿಸಲು ಸಜ್ಜುಗೊಳಿಸಲಾಗುತ್ತದೆ. ಇದರಡಿ ಸಮಗ್ರ 'ಕೃಷಿ' ಪದ್ದತಿ ಅಳವಡಿಕೆಗೆ 
ಅವಶ್ಯವಿರುವ ಪರಿಕರಗಳು ಇತ್ಯಾದಿಗಳಿಗೆ ಶೇ.50ರ ಸಹಾಯಧನವನ್ನು 
ನೀಡಲಾಗುವುದು. - 


25) ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ: ಭಾರತ ಸರ್ಕಾರದ ಪ್ರಧಾನ 
ಮಂತಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆಯಡಿ ಸಾಗುವಳಿ ಭೂಮಿ ಹೊಂದಿರುವ 
ಎಲ್ಲಾ ಅರ್ಹ ರೈತರಿಗೆ ವಾರ್ಷಿಕರೂ. 6000/-ಗಳ ನಗದನ್ನು ರೂ.2000/-ಗಳಂತೆ 
ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀಡಲಾಗುವುದು. 


£ ಅಮುಬಂಧ-2 
ಯುವ ಜನತೆ ಕೃಷಿಯತ್ತ ಹೊರಳುವಂತೆ ಮಾಡಲು ಕೃಷಿ ಇಲಾಖೆ 


ರೂಪಿಸಿರುವ ವಿವಿಧ ಕಾರ್ಯಕ್ರಮಗಳ ವಿವರ 


1. ಕೃಷಿ ಯಾಂತ್ರೀಕೆರಣ ಮತ್ತು ಕೃಷಿ ಸಂಸ್ಕರಣೆ : ಈ ಕಾರ್ಯಕ್ರಮದಡಿ 
ರೈತರು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಾಗೂ ಕೃಷಿ 
ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಕೃಷಿ 
ಯಂತ್ರೋಪಕರಣಗಳಿಗೆ ಸಹಾಯಧನ ಒದಗಿಸಲಾಗುವುದು (ಸಾಮಾನ್ಯ 
ವರ್ಗದ ರೈತರಿಗೆ ಶೇ. 50 ಮತ್ತು ಪರಿಶಿಷ್ಟ ಜಾತಿ/ ಪಂಗಡದ ರೈತರಿಗೆ ಶೇ.9೦) 
ಸಣ್ಣಿ ಟ್ರ್ಯಾಕ್ಟರ್‌ ಖರೀದಿಗೆ ಪರಿಶಿಷ್ಟ ಜಾತಿ/ಣ ಪಂಗಡದ ರೈತರಿಗೆ ಸಣ್ಣ 
ಟ್ರ್ಯಾಕ್ಟರುಗಳಿಗೆ ರೂ3.00೦ಕ್ಷ ಸಹಾಯಧನ ನೀಡಲಾಗುವುದು. ಕೃಷಿ 
ಸಂಸ್ಕರಣೆ ಘಟಕಗಳು ಮತ್ತು ಟಾರ್ಪಾಲೀನ್‌ ಗಳಿಗೆ ಸಾಮಾನ್ಯ ವರ್ಗದ 
ರೈತರಿಗೆ ಶೇ 50 ಮತ್ತು ಪರಿಶಿಷ್ಟ ಜಾತಿ/ ಪಂಗಡದ ರೈತರಿಗೆ ಶೇ೨90ರ 
ಸಹಾಯಧನವನ್ನು ನೀಡಲಾಗುತ್ತಿದೆ. 

2. ಕೈಷಿ ಯಂತ್ರಧಾರೆ: ರಾಜ್ಯದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಕಾಲದಲ್ಲಿ 
ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವಾಗುವಂತೆ, ಕಡಿಮೆ ಬಾಡಿಗೆ 

: ದರದಲ್ಲಿ ಭೂಮಿ ಸಿದ್ಧತೆಯಿಂದ ಕೊಯ್ದು ಮತ್ತು ಸಂಸ್ಕರಣೆಗೆ 
ಉಪಯುಕವಾಗುಪ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗೆ ಬಾಡಿಗೆ 
ಆಧಾರದ ಮೇಲೆ ಉಪಯೋಗಿಸಲು ಅವಕಾಶ ಕಲ್ಪಿಸಲು ಹೋಬಳಿ 
ಕೇಂದ್ರಗಳಲ್ಲಿ ಆಯ್ದ ಸಂಸ್ಥೆಗಳ ಸಹಯೋಗದೊಂದಿಗೆ ಕೃಷಿ ಯಂತ್ರಧಾರೆ 
ಕೃಷಿ ಯಂತ್ರೋಪಕರಣ ಬಾಡಿಗೆ ಆಧಾರಿತ ಸೇವಾ) ಕೇಂದ್ರಗಳನ್ನು 
ತೆರೆಯಬಾಗಿರುತ್ತದೆ. 

3. ಮುಖ್ಯಮಂತ್ರಿಯವರ ಸೂಕ್ತ ನೀರಾವರಿ ಯೋಜನೆ: ರಾಜ್ಯದಲ್ಲಿ 
ಲಭ್ಯವಿರುವ ನೀರನ್ನು ಸಮರ್ಥ ಮತ್ತು ಸಮರ್ಪಕ ಬಳಕೆಗೆ ಪ್ರೋತ್ಸಾಹಿಸಲು 
ಹಾಗೂ ಮಿತ ಬಳಕೆಯಿಂದ. ಅಧಿಕ, ಇಳುವರಿ ಪಡೆಯಲು ಹಾಗೂ ಸೂಕ್ಷ್ಮ 
(ಹನಿ/ತುಂ೦ತುರು) ನೀರಾವರಿ ಪದ್ದತಿಯ ಅಳವಡಿಕೆಗೆ ಎಲ್ಲಾ ವರ್ಗದ ರೈತರಿಗೆ 
2.0 ಹೆಕ್ಟೇರ್‌ ಪ್ರದೇಶದವರೆಗೆ ಶೇಂಂ ರಷ್ಟು ಹಾಗೂ 20ಹೆಕ್ನೇರಿಗಿಂತ 
ಮೇಲ್ಬಟ್ಟು 5.0ಹೆಕ್ನೇರ್‌ ಪ್ರದೇಶದವರೆಗೆ ಶೇ45ರ ಸಹಾಯಧನವನ್ನು 
ನೀಡಲಾಗುತ್ತಿದೆ. 


4. ರಾಷ್ಟ್ರೀಯ ಸುಸ್ಲಿರ ಕೃಷಿ ಅಭಿಯಾನ ಯೋಜನೆಯಡಿ ಮಣ್ಣು 
ಆರೋಗ್ಯ ನಿರ್ವಹಣೆ ಯೋಜನೆಯಡಿ ಗ್ರಾಮ ಮಟ್ಟದಲ್ಲಿ ಮಣ್ಣು ಪರೀಕ್ಷಾ 
ಪ್ರಯೋಗಾಲಯವನ್ನು ಸ್ಥಾಪಿಸಲು (illage level soil testing Lab) 
ಸ್ಥಾಪಿಸಲು ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ. ಪ್ರಯೋಗಾಲಯದ - 
ಒಟ್ಟು ಮೆಚ್ಚಿ ರೂ. 500 ಲಕ್ಷಗಳಾಗಿದ್ದು., ಫಲಾನುಭವಿಗಳಿಗೆ ಯೋಜನಾ 

: ವೆಚ್ಚದ ಶೇ.7500ರಷ್ಟು ಆರ್ಥಿಕ ಸಹಾಯವನ್ನು ಸಬ್ಬಿಡಿಯನ್ನಾಗಿ ' 
ನೀಡಲಾಗುತ್ತದೆ. ಉಳಿದ ಶೇ 2500ರಷ್ಟು ಯೋಜನಾ ವೆಚ್ಚವನ್ನು 
ಫಲಾನುಭವಿಗಳು ಭರಿಸಬೇಕಿರುತ್ತದೆ. ಮಣ್ಣು ಪರೀಕ್ಷಾ 
ಪ್ರಯೋಗಾಲಯವನ್ನು ಸ್ಥಾಪಿಸಲು ಕೃಷಿ ಕ್ಲಿನಿಕ್‌ ಮತ್ತು ಕೃಷಿ ವ್ಯಾಪಾರ 
ಕೆಳೆಂದ್ರಗಳು ( Agi Clinics & Agri Business Centres), ಕೃಷಿ ಉದ್ದಿಮೆದಾರರು, 
ಮಾಜಿ ಯೋಧರು, ಸ್ವಸಹಾಯ ಸಂಘಗಳು, ರೈತರ ಉತ್ಪಾದಕರ ಸಂಸ್ಥೆಗಳು 


" (FPO), ರೈತ ಉತ್ಸನ್ನ ಕಂಪನಿಗಳು, ರೈತರ ಜಂಟಿ ಜವಾಬ್ದಾರಿ ಗುಂಪುಗಳು 
(Farmer Joint Liability Groups), ರೈತರ ಸಹಕಾರ ಸಂಘಗಳು, PAC, 
ಪರಿಕರಗಳ ರಿಟೇಲ್‌ ಔಟ್‌ಲೆಟ್‌ಗಳು, ಪರಿಕರಗಳ ರಿಟೇಲ್‌ದಾರರು, ಶಾಲೆಗಳು / 
ಕಾಲೇಜುಗಳಿಗೆ ಆರ್ಥಿಕ ಸಹಾಯವನ್ನು ನೀಡಲಾಗುವುದು. ಫಲಾನುಭವಿಗಳು 
ಕನಿಷ್ಠ ಪಕ್ಷ ಮೆಟ್ರಿಕ್‌ ನಲ್ಲಿ 2ನೇ ದರ್ಜಿಯಲ್ಲಿ ಉತ್ತೀರ್ಣರಾಗಿರಬೇಕು. ವಿಜ್ನಾನ 
ಮತ್ತು ಗಣಕಯಂತ್ರದ ಜ್ಞಾನ ಹೊಂದಿರಬೇಕು. 


. ಚಿಲ್ಲರೆ ಗೊಬ್ಬರ ಮಾರಾಟಿ ಪರವಾನಗಿ ವಿತರಣೆ: ಯುವ ಜನತೆ ಕೃಷಿ 
ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ 2016ನೇ 
ಸಾಲಿನಿಂದ ಚಿಲ್ಲರೆ ಮಾರಾಟಗಾರರಿಗಾಗಿ ಪರವಾನಗಿ ನೀಡಲು ರಸಗೊಬ್ಬರ 
ನಿಯಂತ್ರಣ ಆದೇಶ 1985ರ ಪ್ರಕಾರ ಅರ್ಜಿದಾರರು ಯಾವುದೇ ರಾಜ್ಯ ಕೃಷಿ 
ವಿಶ್ವ ಖಿದ್ಯಾಲಯ ಅಥವಾ ಕೃಷಿ ವಿಜ್ನಾನ ಕೇಂದ್ರಗಳು ಅಥವಾ ರಾಷ್ಟೀೀಯ 
ಕೃಷಿ ಎವಿಸರಣೆ ನಿರ್ವಹಣೆ ಸಂಸ್ಥೆ (Mana) ಅಥವಾ ರಾಷ್ಟೀಯ 
ಗ್ರಾಮೀಣಾಬಿವೃದ್ಧಿ ಮತ್ತು ಪಂಚಾಯತಿ ಸಂಸ್ಥೆಗಳಿಂದ ಕೃಷಿ ವಿಷಯಕ್ಕೆ, 
ಸಂಬಂಧಿಸಿದಂತೆ ಹದಿನೈದು ದಿನಗಳ ಪಮಾಣ ಪತ್ರ ಕೋರ್ಸ್‌ 

ಹೊಂದಿದವರಿಗೆ ಮಾತ್ರ ಚಿಲ್ಲರೆ ಮಾರಾಟಿ ಪರವಾನಗಿ ನೀಡಲಾಗುತ್ತಿದೆ. 

. ರಾಷ್ಟ್ರೀಯ ಆಹಾರ ಭದ್ರತಾ - ಯೋಜನೆ: ಯುವ ಜನತೆ ಕೃಷಿ ಕ್ಷೇತ್ರದಲ್ಲಿ 
ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಆಹಾರ 
ಭದ್ರತಾ ಯೋಜನೆಯಡಿ ಭತ್ತ, ದ್ವಿದಳಧಾನ್ಯ, ನ್ಯೂಟ್ರಿ ಸೀರಿಯಲ್ಸ್‌, 
ಎಣ್ಣೆಕಾಳುಗಳಲ್ಲಿ. ವಿವಿಧ ತಾಂತಿಕತೆಗಳ ಬಗ್ಗೆ ದೊಡ್ಡ ಪ್ರಮಾಣದ 
. ಪ್ರಾತ್ಯಕ್ಲಿಕೆಗಳನ್ನು ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು 

| ಆಯೋಜಿಸಲಾಗುತ್ತಿದೆ. 


